ಕರ್ನಾಟಿಕ ವಿಭಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2030 
27.03.2020 


ಉತ್ತರಿಸಬೇಕಾಗಿದ್ದ ದಿನಾಂಕ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


:ಶ್ರೀ ಐವನ್‌ ಡಿ ಸೋಜಾ 
:ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತು, ಕ್ರೀಡಾ ಸಚಿವರು 


ಪ್ರೋತ್ಸಾಹ ನೀಡಲು ಸರ್ಕಾರದ 
ಮುಂದಿರುವ ಯೋಜನೆಗಳಾವುವು; 
ಇದಕ್ಕೆ ವಿನಿಯೋಗಿಸುವ ಹಣ ಎಷ್ಟು? 
(ವಿವರ ನೀಡುವುದು) 


ಕ್ರ ಪ್ರಶ್ನೆ ಉತ್ತರ 
ಸಂ 
ಅ | ರಾಜ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು [2019-20 ನೇ ಸಾಲಿನಲ್ಲಿ ರಾಜ್ಯದಲ್ಲಿನ 3 ಕಡಾ 
ಕ್ರೀಡಾ ಹಾಸ್ಕೆಲ್‌ ಗಳಲ್ಲಿ ಪ್ರವೇಶ | ವಸತಿ ಶಾಲೆ/ನಿಲಯಗಳಲ್ಲಿ ಒಟ್ಟು 2142 
ಪಡೆದಿದ್ದಾರೆ; ಕ್ರೀಡಾಪಟುಗಳು ಪ್ರವೇಶ ಪಡೆದಿರುತ್ತಾರೆ. 
ಕ್ರೀಡಾ ವಸ ಶಾಲೆ/ನಿಲಯಗಳಲ್ಲಿರುವ 
ಕ್ರೀಡಾಪಟುಗಳಿಗೆ ಉಚಿತ ವಸತಿ, 
ಅವರಿಗೆ ನೀಡುವ ಸೌಲಭ್ಯಗಳಾವುವು: ಊಟೋಪಹಾರ, ಕ್ರೀಡಾ ತರಬೇತಿ, 
(ವಿವರ ನೀಡುವುದು) ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಪ್ರಯಾಣ 
ಭತ್ಯೆ ಮತ್ತು ದಿನಭತ್ಯೆ, ಕ್ರೀಡಾ ಸಮವಸ್ಸ, ಕ್ರೀಡಾ 
ಸಾಧನೆಗೆ ನಗದು ಪ್ರೋತ್ಸಾಹಧನ ಸೌಲಭ್ಯ 
| | N y ನೀಡಲಾಗುತ್ತಿದೆ. SRO 
ಆ |ಕೀಡಾ ಕೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ | ಕ್ರೀಡಾ ಕೇತುದಲ್ಲಿ ವಿದ್ಯಾರ್ಥಿಗಳಿಗೆ 


ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೆಳಕಾಣಿಸಿದ 
ಯೋಜನೆಗಳನ್ನು ರೂಪಿಸಲಾಗಿದೆ! 


1 ಕ್ರೀಡಾ ವಿದ್ಯಾರ್ಥಿ ವೇತನ ರಾಜ್ಯ 
ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಅಥವಾ 
ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ ಪ್ರಾಥಮಿಕ 


ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 
ರೂ.10,000/- ವಿದ್ಯಾರ್ಥಿ ವೇತನ ನೀಡಿ 
ಪ್ರೋತ್ಸಾಹಿಸಲಾಗುತ್ತಿದೆ. 


2 


ಶೈಫಣಿಕ ಶುಲ್ಲ ಮರುಪಾವತಿ : ರಾಷ್ಟ 
ಮತ್ತು ಅಂತಾರಾಷ್ಟೀಯ ಮಟ್ಟದ ಅಧಿಕೃತ 
ಕ್ರೀಡಾಕೂಟಿಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ 
ಪದಕ ಪಡೆದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ 
ಶುಲ್ಕ ಮರುಪಾವತಿ ಮಾಡಲಾಗುತ್ತಿದೆ. 


3) ನಗದು ಪುರಸ್ಕಾರ ರಾಷ್ಟ ಮತ್ತು 
ಅಂತಾರಾಷ್ಟಿಕಯ ಮಟ್ಟದ ಅಧಿಕೃತ 
ಕ್ರೀಡಾಕೂಟಗಳಲ್ಲಿ ಕರ್ನಾಟಕವನ್ನು 
ಪ್ರತಿನಿಧಿಸಿ ಪದಕ ವಿಜೇತರಾದ 


ಕ್ರೀಡಾಪಟುಗಳಿಗೆ ನಿಯಮಾನುಸಾರ ನಗದು 
ಪುರಸ್ಮಾರ ನೀಡಲಾಗುತ್ತಿದೆ. 


3) 


ಕರ್ನಾಟಕ ಸ್ಫೋರ್ಟ್‌ ಅಕಾಡೆಮಿ ಫಾರ್‌ | 


ಎಕ್ಸಲೆನ್ಸ್‌ : ಕರ್ನಾಟಿಕ ಸ್ಫೋಟ್ಟ್‌ರ 
ಅಕಾಡೆಮಿ ಫಾರ್‌ ಎಕ್ಸಲೆನ್ಸ್‌ 
ಯೋಜನೆಯಡಿಯಲ್ಲಿ ಪ್ರತಿಭಾನ್ನಿತ 


ಕ್ರೀಡಾಪಟುಗಳ ಉನ್ನತ ಕ್ರೀಡಾ ಸಾಧನೆಗಾಗಿ 
ಉತ್ತೇಜಿಸಲು ಸಹಾಯಧನ ನೀಡಲಾಗುತ್ತಿದೆ. 
ವೃತ್ತಿಪರ ಕೋಸ್‌ಫೆಗಳಿಗೆ 
ಕ್ರೀಡಾಪಟುಗಳಿಗೆ ಪ್ರವೇಶ ಮೀಸಲಾತಿ : 
ರಾಷ್ಟ, ಹಾಗೂ ಅಂತರ-ರಾಷ್ಟೀೀಯ ಮಟ್ಟದ 
ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಾದ 
ಕ್ರೀಡಾಪಟುಗಳು ವೃತ್ತಿಪರ ಕೋರ್ಸುಗಳಿಗೆ 
ಪ್ರವೇಶ ಬಯಸಿ ಸಲ್ಲಿಸಿದ 
ಅರ್ಜಿ/ಪು್ರಸ್ತಾವನೆಗಳನ್ನು ಮೌಲ್ಯಮಾಪನ 
ಮಾಡಿ ಸಾಮಾನ್ಯ ಪ್ರವೇಶ ಪರೀಕ್ಷಾ ಘಟಕದ 
ವಿಶೇಷಾಧಿಕಾರಿಗಳಿಗೆ ಒದಗಿಸುವ ಮೂಲಕ 
ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ತಾಂತ್ರಿಕ 
ಹಾಗೂ ಷೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ 
ಅವಕಾಶ ಕಲ್ಪಿಸಲಾಗುತ್ತಿದೆ. 


ಯುವ ಕ್ರೀಡಾಪಟಿಗಳ ಉತ್ತೇಜನಕ್ಕಾಗಿ 
2019-20 ನೇ ಸಾಲಿನಲ್ಲಿ ವಿನಿಯೋಗಿಸಿದ 


ಅಮುಬದಾನದ ವಿವರ. 
ಕ್ರ. ವಿವರ ಕ್ರೀಡಾಪಟುಗ | ವಿವಿಯೋಗಿಸಲಾ 
ಸಂ. ೪ ಸಂಖ್ಯೆ ದ ಅನುಬಾಸ 
(ರೂ.ಲಕ್ಷಗಳಲ್ಲಿ) 
1 ಕ್ರೀಡಾ 413 52.20 
ವಿದ್ಯಾರ್ಥಿ 
ಹೇತನ 
2 ಶೈಕ್ಷಣಿಕ ಶುಲ್ಕ 269 136.69 
ಮರು ಪಾಪತಿ 
3 ನಗದು 879 841.00 
ಪುರಸ್ಕಾರ 
ಒಟ್ಟು 1029.89 


ಮಂಗಳೂರಿನಲ್ಲಿ ಎಷ್ಟು ಶ್ರೀಡಾ 
ಹಾಸ್ಕೆಲ್‌ ಗಳು ಕಾರ್ಯನಿರ್ವಹಿಸುತ್ತಿವೆ; 
ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ 
ನೀಡಲಾಗಿದೆ; (ವಿವರ ನೀಡುವುದು) 


ಮಂಗಳೂರಿನಲ್ಲಿ ಒಂದು ಕ್ರೀಡಾ ವಸತಿ 
ನಿಲಯವಿದೆ. 2019-20 ನೇ ಸಾಲಿನಲ್ಲಿ ಅಥ್ಲೆಟಿಕ್ಸ್‌ 
ಕ್ರೀಡಾ ವಿಭಾಗದಲ್ಲಿ ಒಟ್ಟು 22 ಕ್ರೀಡಾಪಟುಗಳಿಗೆ 


ಪ್ರವೇಶಾವಕಾಶ ಕಲ್ಪಿಸಲಾಗಿದೆ. 


ಕ್ರೀಡಾ ಹಾಸ್ಟೆಲ್‌ ಗಳಲ್ಲಿ ಮೂಲಭೂತ 
ಸೌಫ ೪ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಕ್ರೀಡಾ ವಿದ್ಯಾರ್ಥಿಗಳ ಭದ್ರತೆಗಾಗಿ 
ಸರ್ಕಾರ ಕೈಗೊಂಡಿರುವ ಕ್ರಮವೇನು/ 
(ವಿವರ ನೀಡುವುದು) 


ರಾಜ್ಯದ ಎಲ್ಲಾ ಕ್ರೀಡಾ ವಸತಿ 
ಶಾಲೆ/ನಿಲಯಗಳಲ್ಲಿ ಕ್ರೀಡಾಪಟುಗಳ ವಾಸ್ಪವ್ಯ 
ಹಾಗೂ ಕ್ರೀಡಾ ತರಬೇತಿಗೆ ಅಗತ್ಯವಾದ ಕನಿಷ್ಟ 
ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. 
ಹೆಚ್ಚುವರಿ ಸೌಲಭ್ಯಗಳನ್ನು ಕಲ್ಪಿಸಿ, ಕ್ರೀಡಾ ವಸತಿ 
"ನಿಲಯಗಳ ಸೌಲಭ್ಯಗಳನ್ನು ಮೇಲ್ಯರ್ಜಿಗೇರಿಸಲು 
ಹಂತ-ಹಂತವಾಗಿ ಕ್ರಮ ವಹಿಸಲಾಗುತ್ತಿದೆ. ಕ್ರೀಡಾ 
ವಸತಿ ಶಾಲೆ/ನಿಲಯಗಳಲ್ಲಿ ಕ್ಲೇಮಪಾಲಕರ 
ಸೇವೆಯನ್ನು ಒದಗಿಸಲಾಗಿದ್ದು, ದಿನದ 24 ಗಂಟೆ 


| ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿರುತ್ತವೆ. 


ವೈಎಸ್‌ ಡಿ-/ಇಬಿಬಿ/77/2020 


ರ 


ಪಿ. ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


